ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಒತ್ತುವರಿಯಾದ ಸ್ಮಶಾನ ಭೂಮಿಯನ್ನು ತೆರವುಗೊಳಿಸುವ ಬಗ್ಗೆ 


ಶ್ರೀರಘಹುನಾಥ್‌ರಾವ್‌ಮಲ್ಕಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು):- 
216 (290) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ರುದ್ರಭೂಮಿ/ಸ್ಮಶಾನಗಳ ಸಂಖ್ಯೆ ಎಷ್ಟು; (ಊರಿನ ಹೆಸರಿನೊಂದಿಗೆ 
ತಾಲ್ಲೂಕುವಾರು, ಧರ್ಮವಾರು ವಿವರ ಒದಗಿಸುವುದು) 


(ಆ) ಹಿಂದೂ ರುದ್ರಭೂಮಿ/ಸ್ಮಶಾನದ ಕೊರತೆಯಿಂದ ಶವ 
ಸಂಸ್ಕಾರಕ್ಕೆ ಆಗುತ್ತಿರುವ ತೊಂದರೆ ಮತ್ತು ಇಂತಹ ಕೊರತೆರ 


ಕಾರಣವಾಗುತ್ತಿರುವ ಹಲವು ಅಂಶಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆಯೇ ; ಹಾಗಿದ್ದಲ್ಲಿ, 
ಐವರ ನೀಡುವುದು; 


(ಇ) ಗೌರವಯುತವಾದ ಶವ ಸಂಸ್ಕಾರ ನಡೆಸುವ ನಿಟ್ಟಿನಲ್ಲಿರುವ ಕೊರತೆಯನ್ನು ನೀಗಲು ಸರ್ಕಾರವು 
ಕೈಗೊಂಡ ಕ್ರಮಗಳೇನು; (ಮಾಹಿತಿ ಒದಗಿಸಲು ವಿವರ ನೀಡುವುದು) 


(ಈ) ಒತ್ತುವರಿಯಾಗಿರುವ ಸ್ಮಶಾನದ ಭೂಮಿಯನ್ನು ತೆರವುಗೊಳಿಸಿ ವಾಪಸ್‌ ಪಡೆದಿರುವ ಭೂಮಿಯ 
ವಿಸ್ಲೀರ್ಣವೆಷ್ಟು ?(ತಾಲ್ಲೂಕುವಾರು ವಿವರ ನೀಡುವುದು) 


